ಸದಸ್ಯರ ಹೆಸರು 


ಕರ್ನಾಟಕ ವಿಧಾನ ಪರಿಷತ್ತು 


ಶ್ರೀ ಕೆ.ಎ. ತಿಪ್ಲೇಸ್ಥಾಮಿ (ನಾಮನಿರ್ದೇಶನ ಹೊಂದಿದವರು) 


ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ 1090 
ಉತ್ತರ ದಿನಾಂಕ 13.03.2020 

ಕ್ರಸಂ. ಪಶ್ನೆ ಉತ್ತರ 

ಅ) | ತುಮಕೂರು ಜಿಲ್ಲೆಯಲ್ಲಿ ಈವರೆಗೆ ತುಮಕೂರು ಜಿಲ್ಲೆಯ ಗ್ರಾಮೀಣ '`'ಜನವಸತಿಗಳಲ್ಲಿ 
ಅನುಮೋದನೆ ಆಗಿರುವ ಶುದ್ಧ ಕುಡಿಯುವ ಈವರೆಗೆ ಒಟ್ಟು 1523 ನೀರು ಶುದ್ದೀಕರಣ ಘಟಕಗಳು 
ನೀರಿನ ಘಟಕಗಳು ಎಷ್ಟು (ವಿಧಾನಸಭಾ ಅನುಮೋದನೆಯಾಗಿದ್ದು, ವಿಧಾನಸಭಾ ಕ್ಷೇತ್ರವಾರು 
ಕ್ಷೇತ್ರವಾರು ಸಂಪೂರ್ಣ ಮಾಹಿತಿ ಮಾಹಿತಿಯನ್ನು ಅನುಬಂಧದಲ್ಲಿ ನೀಡಿದೆ. 
ನೀಡುವುದು) 

ಆ) | ತುಮಕೂರು ಜಿಲ್ಲೆಯಲ್ಲಿ ' ಅನುಮೋದನೆ] ತುಮಕೂರು `ಜಿಲ್ಲೆಯೆ`'ಗ್ರಾಮೀಣ ಜನವಸತಿಗಳಲ್ಲಿ 
ಆಗಿರುವ ಶುದ್ಧ ಕುಡಿಯುವ ನೀರಿನ | ಅನುಮೋದನೆಯಾಗಿರುವ ನೀರು ಶುದ್ಧೀಕರಣ 
ಘಟಕಗಳಲ್ಲಿ ಎಷ್ಟು ಘಟಕಗಳು | ಘಟಕಗಳ ಪೈಕಿ, 1492 ಘಟಕಗಳನ್ನು 
ಕಾರ್ಯನಿರ್ವಹಿಸುತ್ತಿವೆ ಹಾಗೂ ಎಷ್ಟು| ಅನುಷ್ಠಾನಗೊಳಿಸಿದ್ದು, 1287 ಘಟಕಗಳು 
ಘಟಕಗಳು ಕಾರ್ಯನಿರ್ವಹಿಸುತ್ತಿಲ್ಲ; | ಕಾರ್ಯನಿರ್ವಹಿಸುತ್ತಿದ್ದು, 205 ಘಟಕಗಳು 
ಕಾರ್ಯನಿರ್ವಹಿಸುತ್ತಿಲ್ಲದಿರುವುದಕ್ಕೆ ತಾತ್ಕಾಲಿಕವಾಗಿ ದುರಸ್ತಿಯಲ್ಲಿರುತ್ತವೆ. ಕಚ್ಛಾ ನೀರಿನ 
ಕಾರಣಗಳೇನು; (ಸಂಪೂರ್ಣ ಮಾಹಿತಿ | ಸಮಸ್ಯೆ, ವಿದ್ಯುತ್‌ ಸಮಸ್ಯೆ, ಏಜೆನ್ಸಿ ಸಮಸ್ಯೆ ಹಾಗೂ 
ನೀಡುವುದು) ಕಾರ್ಯಚರಣೆ ಮತ್ತು ನಿರ್ವಹಣೆ ಸಮಸ್ಯೆಯಿಂದ 

ನೀರು ಶುದ್ಧೀಕರಣ ಘಟಕಗಳು ತಾತ್ಕಾಲಿಕವಾಗಿ 
ದುರಸ್ತಿಯಲ್ಲಿರುತ್ತವೆ. 

ಇ) 1209-20 ನೇ ಸಾಲಿನ್‌ ತುಮಕೂರು 1209-20ನೇ ಸಾಲಿನ `ಕಯಾ'` ಯೋಜನೆಯಲ್ಲಿ 
ಜಿಲ್ಲೆಗೆ ಶುದ್ಧ ಕುಡಿಯುವ ನೀರಿನ ಅನುಮೋದನೆಯಾಗಿರುವ ತುಮಕೂರು ಜಿಲ್ಲೆಯ 
ಘಟಕಗಳನ್ನು ಅಳವಡಿಸಲು | ಗ್ರಾಮೀಣ ಜನವಸತಿಗಳಲ್ಲಿ ನೀರು ಶುದ್ದೀಕರಣ 

ಮೂಲಕ | ಘಟಕಗಳನ್ನು ಅಳವಡಿಸಲು ಇ-ಪ್ರೊಕ್ಕೂರ್‌ಮೆಂಟ್‌ಗಳ 


ಇ-ಪ್ರೊಕ್ಕೂರ್‌ಮೆಂಟ್‌ಗಳ 
ಟೆಂಡರ್‌ ಕರೆದಿರುವುದು ನಿಜವೇ; ಟೆಂಡರ್‌ 
ಪ್ರಕ್ರಿಯೆ ಮುಗಿದಿದ್ದರೆ ಗುತ್ತಿಗೆದಾರರನ್ನು 
ನೇಮಿಸಲಾಗಿದೆಯೇ? (ಸಂಪೂರ್ಣ 
ಮಾಹಿತಿ ನೀಡುವುದು) 


ಮೂಲಕ ಟೆಂಡರ್‌ ಕರೆಯಲಾಗಿದ್ದು, ಟೆಂಡರ್‌ ಪ್ರಕ್ರಿಯೆ 
ಪ್ರಗತಿಯಲ್ಲಿರುತ್ತದೆ. 


ಸಂ:ಗ್ರಾಕುನೀ೩ನೈಇ 85 ಗ್ರಾನೀಸ(5)20 


[ಸರ್‌ 


ಕ್ರಿ 
Ap 
(ಕೆ.ಎಸ್‌. ಈಶ್ವರಪ್ಪ 


ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್‌ ರಾಜ್‌ ಸಚಿವರು 


ಅನುಬಂಧ-1 
ಚುಕ್ಕೆ ರಹಿತ ಪಶ್ನೆ ಸಂಖ್ಯೆ : 895 (1090)ರ ಲಗತ್ತು 3 


ತುಮಕೂರು ಜಿಲ್ಲೆ ವ್ಯಾಪ್ತಿಯ ಗ್ರಾಮೀಣ ಪ್ರದೇಶಗಳಲ್ಲಿ ಅನುಷ್ಠಾನಗೊ 


ಳಿಸಿರುವ ನೀರು ಶುದ್ದೀಕರಣ ಘಟಕಗಳ ವಿವರ: 


ಕಾರ್ಯ ತಾತ್ಕಾಲಿಕವಾಗಿ 
ನಿರ್ವಹಿಸುತ್ತಿರುವ ದುರಸ್ಥಿಯಲ್ಲಿರುವ 
ಘಟಕಗಳ ಸಂಖ್ಯೆ ಘಟಕಗಳ ಸಂಖ್ಯೆ 


